KA/BG-GPO/2515/WPP-47/ 2009-2011 





fuel ರಾಜ್ಯಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆ೦ಗಳೂರು, ಗುರುವಾರ, ಡಿಸೆಂಬರ್‌ ೯, ೨೦೧೦ (ಮಾರ್ಗಶಿರ ೧೮, ಶಕ ವರ್ಷ ೧೯೩೨) (ಸಂಚಿಕೆ ೪೮ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ:56:ಮಅನಿ:2010, ಬೆಂಗಳೂರು, ದಿನಾಂಕ:10ನೇ ಆಗಸ್ಟ್‌, 2010 
ದೇವದಾಸಿ ಪುನರ್‌ವಸತಿ ಯೋಜನೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು, ಕರ್ನಾಟಕ ದೇವದಾಸಿಯರ (ಸಮರ್ಪಣಾ ನಿಷೇಧ) 
(ತಿದ್ದುಪಡಿ) ವಿಧೇಯಕ, 2009ರ ಕಂಡಿಕೆ (2) 3ಡಿ (2) (3)ರನ್ವಯ ಈ ಕೆಳಕಂಡ ಜಿಲ್ಲೆಗಳಲ್ಲಿನ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆರವರನ್ನು “ದೇವದಾಸಿ ಸಮರ್ಪಣಾ ನಿಷೇಧಕ ಅಧಿಕಾರಿಯನ್ನಾಗಿ” ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ 
ವರೆಗೆ ನೇಮಕ ಮಾಡಿ ಆದೇಶಿಸಿದೆ. 












































ಕ್ರ ಜಿಲ್ಲೆ ದೇವದಾಸಿ ಸಮರ್ಪಣಾ ನಿಷೇಧಕ ಅಧಿಕಾರಿಗಳು 
ಸಂ. 

1. ಬೆಳಗಾವಿ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
2. | ಬಿಜಾಪುರ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
3. | ಬಾಗಲಕೋಟೆ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
4. | ಬಳ್ಳಾರಿ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
5. | ಕೊಪ್ಪಳ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
6. | ರಾಯಚೂರು ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
7. ಗುಲ್ಬರ್ಗಾ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
8. | ಧಾರವಾಡ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
9. | ಹಾವೇರಿ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 





(೧೪೯೯) 


೧೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 




















ಕ್ರ ಜಿಲ್ಲೆ ದೇವದಾಸಿ ಸಮರ್ಪಣಾ ನಿಷೇಧಕ ಅಧಿಕಾರಿಗಳು 
ಸಂ. 
10. | ಗದಗ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಪಿ.ಆರ್‌.942 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಮಮಇ:56:ಮಅನಿ:2010, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಮಮಇ 56 ಮಅನಿ 2010, ದಿನಾ೦ಕ:10.08.2010ರಲ್ಲಿನ ನಾಲ್ಕನೇ ಸಾಲಿನಲ್ಲಿ “ದೇವದಾಸಿ ಸಮರ್ಪಣಾ 
ನಿಷೇಧಕ ಅಧಿಕಾರಿಯನ್ನಾಗಿ” ಪದಗಳ ನಂತರ “ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ದೇವದಾಸಿ ಪುನರ್ವಸತಿ 
ಯೋಜನೆಯಡಿ ನೇಮಕವಾಗಿರುವ ಯೋಜನಾಧಿಕಾರಿಗಳು ದೇವದಾಸಿ ಸಮರ್ಪಣಾ ನಿಷೇಧಕ ಅಧಿಕಾರಿಗಳ ಜೊತೆ ಸಹಕರಿಸಿ ಕರ್ತವ್ಯ ನಿರ್ವಹಿಸಲು 
ಸಹ ಸೂಚಿಸಿದೆ” ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ 
ಪಿ.ಆರ್‌.943 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 6 SSR 2009, Bangalore, Dated: 16.11.2010. 

Whereas, the draft of the following Rules further to amend the Karnataka Civil Services (Service and Kannada Language 
Examinations) Rules,1974 was published as required by clause (a) of sub-section (2) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990), in Notification No. DPAR 6 SSR 2009 dated 4.5.2010 in part 
IV-A(No.496) of the Karnataka Gazette Extra-ordinary dated 12.5.2010 inviting objections and suggestions from the persons likely 
to be affected thereby within 15 days from the date of publication of the draft in the Official Gazette. 

Whereas the said Gazette was made available to the public on 12.5.2010. 

And whereas no objections and suggestions have been received by the State Government. 

Now, therefore, in exercise of the powers conferred by sub-section(1) and section (3) read with section (8) of the 
Karnataka State Civil Services Act, 1978 (Karnataka Act 14 of 1990) the Government of Karnataka makes the following rules, 
namely:- 

RULES 
1. Title and commencement .- (1) These rules may be called the Karnataka Civil Services (Service and Kannada 
Language Examinations) (1° Amendment) Rules, 2010. 
(2) They shall come into force from the date of their publication in the Official Gazette. 
2. Amendment of Schedule Il.- In the Karnataka Civil Services (Service and Kannada Language Examinations) Rules, 
1974, in SCHEDULE-II, in the Table, after the entries relating to Sl.No. 16, the following shall be inserted, namely:- 





16A. Karnataka Executive Engineer, (1) Accounts Higher 

Panchayat Raj Assistant Executive Engineer, (2) PWD Higher Part-l and Part-ll 
Engineering Assistant Engineer, (3) General Law Part-l and Part-ll 
Services Registrar (4) Community Development 


Part-l and Part-ll 





1) Accounts Higher 
2) PWD Higher Part-| and Part-ll 


Senior Geologist / (1) 
(2) 
(3) General Law Part-l and Part-ll 
(4) 
(5) 


Geologist 


4) Mining Part-l and Part-ll 


5) Community Development 














Part-l and Part-ll 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ೧೫೦೧ 


Superintendent / (1) Accounts Higher 

Stores (2) PWD Higher Part-l and Part-ll 

Superintendent (3) General Law Part-| and Part-ll 
(4) Community Development 


Part-l and Part-ll 





Accounts Superintendent 1) Accounts Higher 


2) PWD Higher Part-| and Part-ll 


(1) 

(2) 

(3) General Law Part-l 

(4) S.A.S. Part-l, Part-ll and Part-lll 
(5) 


5) Community Development 


Part-l and Part-ll 





Junior Engineer/ (1) Accounts Higher 
First Division Assistant/First Division Store | (2) PWD Higher Part-l and Part-ll 
Keeper (3) Community Development 


Part-l and Part-ll 





First Division Accounts Assistant Computer | 1) Accounts Higher 


Assistant (2) PWD Higher Part-l and Part- Il 
- cum - Office Assistant (3) General Law Part-l and Part-ll 
Grade-l (4) Community Development 


Part-l and Part-ll 





Second Division Assistant/ (1) Accounts Lower 
Second Division Accounts Assistant/‘Second | (2) PWD Lower Part-l and Part Il 


Division Store Keeper / Godown | (3) Community Development 














Clerk/Computer Assistant Grade-ll Part-l and Part-ll 





By Order and in the name of the Governor of Karnataka, 
Devaraju 
Under Secretary to Government, 
Department of Personnel & Administrative Reforms 
(Service Rules-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 6 ಎಸ್‌ಎಸ್‌ಆರ್‌ 2009, ಬೆಂಗಳೂರು, ದಿನಾಂಕ:16.11.2010 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ ಅಧಿನಿಯಮದ ಸಂಖ್ಯೆ:14)ರ 3ನೇ ಪ್ರಕರಣದ 2(ಎ) ಉಪ ಪ್ರಕರಣವನ್ನು ಪ್ರಕರಣ 
8ರೊಂದಿಗೆ ಓದಿಕೊಂಡು ಅದರಲ್ಲಿ ಅಗತ್ಯಪಡಿಸಲಾದಂತೆ ಈ ಕೆಳಕಂಡ ಕರಡು ನಿಯಮಗಳನ್ನು ದಿನಾಂಕ 12.5.2010ರ ಕರ್ನಾಟಕ ರಾಜ್ಯಪತ್ರದ 
ವಿಶೇಷ ಸಂಚಿಕೆಯ ಭಾಗ(4-ಎ)(ನಂ.496)ದಲ್ಲಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 6 ಎಸ್‌ಎಸ್‌ಆರ್‌ 2009 ದಿನಾಂಕ 4.5.2010ರಲ್ಲಿ ಪ್ರಕಟಿಸಿ 
ಅದರಿಂದ ಬಾಧಿತರಾಗಬಹುದಾದಂತಹ ಎಲ್ಲಾ ವ್ಯಕ್ತಿಗಳಿಂದ ಅಧಿಕೃತ ರಾಜ್ಯಪತ್ರದಲ್ಲಿ ಆ ಕರಡು ನಿಯಮಗಳು ಪ್ರಕಟವಾದ ದಿನಾಂಕದಿಂದ 15 ದಿನಗಳ 
ಒಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. 
ಸದರಿ ರಾಜ್ಯಪತ್ರವನ್ನು ದಿನಾಂಕ 12ನೇ ಮೇ 2010ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗಿದ್ದುದರಿಂದ, 
ಮತ್ತು ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರ ಸ್ವೀಕರಿಸದೇ ಇರುವುದರಿಂದ, 
ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ14)ರ 3ನೇ ಪ್ರಕರಣದ 1ನೇ 
ಉಪ ಪ್ರಕರಣವನ್ನು 8ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗಿನ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 


೧೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 





ನಿಯಮಗಳು 
1. ಶಿರೋನಾಮೆ ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು)(1ನೇ 
ತಿದ್ದುಪಡಿ) ನಿಯಮಗಳು, 2010 ಎಂದು ಕರೆಯತಕ್ಕದ್ದು. 

(2) ಇದು ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಷೆಡ್ಯೂಲ್‌-11ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ ಷೆಡ್ಕೂಲ್‌- 
11ರಲ್ಲಿನ ಕ್ರಮ ಸಂಖ್ಯೆ 16ರ ನಂತರ ಈ ಕೆಳಗಿನವುಗಳನ್ನು ಸೇರಿಸತಕ್ಕದ್ದು:- 
16ಎ.ಕರ್ನಾಟಕ ಪಂಚಾಯತ್‌ ರಾಜ್‌ | ಕಾರ್ಯಪಾಲಕ ಇಂಜಿನಿಯರ್‌, ಸಹಾಯಕ | (1)ಅಕೌಂಟ್ಸ್‌ ಹೈಯರ್‌ 
ಇಂಜಿನಿಯರಿಂಗ್‌ ಸೇವೆಗಳು ಕಾರ್ಯಪಾಲಕ ಇಂಜಿನಿಯರ್‌, ಸಹಾಯಕ | (2) ಪಿ.ಡಬ್ಬು.ಡಿ ಹೈಯರ್‌ 





ಇಂಜಿನಿಯರ್‌, ನಿಬಂಧಕರು ಭಾಗ-1 ಮತ್ತು ಭಾಗ-2 

(3) ಜನರಲ್‌ ಲಾ ಭಾಗ-1 
ಮತ್ತು ಭಾಗ-2 

(4) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-1 ಮತ್ತು ಭಾಗ-2 

ಹಿರಿಯ ಭೂ ವಿಜ್ಞಾನಿ/ಭೂ ವಿಜ್ಞಾನಿ (1) ಅಕೌಂಟ್ಸ್‌ ಹೈಯರ್‌ 

(2) ಪಿ.ಡಬ್ಯ್ಯುಡಿ ಹೈಯರ್‌ 
ಭಾಗ-1 ಮತ್ತು ಭಾಗ-2 

(3) ಜನರಲ್‌ ಲಾ ಭಾಗ-1 
ಮತ್ತು ಭಾಗ-2 

(4) ಮೈನಿಂಗ್‌ ಭಾಗ-1 
ಮತ್ತು ಭಾಗ-2 

(5) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-1 ಮತ್ತು ಭಾಗ-2 








ಅಧೀಕ್ಷಕರು/ಉಗ್ರಾಣ ಅಧೀಕ್ಷಕರು (1) ಅಕೌಂಟ್ಸ್‌ ಹೈಯರ್‌ 

(2) ಪಿ.ಡಬ್ಲ್ಯುಡಿ ಹೈಯರ್‌ 
ಭಾಗ-1 ಮತ್ತು ಭಾಗ-2 

(3) ಜನರಲ್‌ ಲಾ ಭಾಗ-1 
ಮತ್ತು ಭಾಗ-2 

(4) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-। ಮತ್ತು ಭಾಗ-2 


ಲೆಕ್ಕಾಧೀಕ್ಷಕರು (1) ಅಕೌಂಟ್ಸ್‌ ಹೈಯರ್‌ 





(2) ಪಿ.ಡಬ್ಯ್ಯುಡಿ ಹೈಯರ್‌ 
ಭಾಗ-1 ಮತ್ತು ಭಾಗ-2 
(3) ಜನರಲ್‌ ಲಾ ಭಾಗ-1 
(4) ಎಸ್‌.ಎ.ಎಸ್‌ ಭಾಗ-1, 
ಭಾಗ-2 ಮತ್ತು ಭಾಗ-3 
(5) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-1 ಮತ್ತು ಭಾಗ-2 
ಕಿರಿಯ ಇಂಜಿನಿಯರ್‌/ ಪ್ರಥಮ ದರ್ಜೆ| (1) ಅಕೌಂಟ್ಸ್‌ ಹೈಯರ್‌ 
ಸಹಾಯಕ / (2) ಪಿ.ಡಬ್ಲ್ಯುಡಿ ಹೈಯರ್‌ 





ಪ್ರಥಮ ದರ್ಜೆ ಉಗ್ರಾಣಪಾಲಕ ಭಾಗ-1 ಮತ್ತು ಭಾಗ-2 
(3) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-। ಮತ್ತು ಭಾಗ-2 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ೧೫೦೩ 


ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು / ಕಂಪ್ಯೂಟರ್‌ (1) ಅಕೌಂಟ್ಸ್‌ ಹೈಯರ್‌ 
ಅಸಿಸ್ಟೆಂಟ್‌ - ಕಂ - ಆಫೀಸ್‌ ಅಸಿಸ್ಟೆಂಟ್‌ ಗೇಡ್‌-1 | (2)ಪಿ.ಡಬ್ಬು.ಡಿ ಹೈಯರ್‌ 
ಭಾಗ-1 ಮತ್ತು ಭಾಗ-2 
(3) ಜನರಲ್‌ ಲಾ ಭಾಗ-1 ಮತ್ತು ಭಾಗ-2 
(4) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 
ಭಾಗ-1! ಮತ್ತು ಭಾಗ-2 
ದ್ವಿತೀಯ ದರ್ಜೆ ಸಹಾಯಕ/ದ್ವಿತೀಯ ದರ್ಜೆ ಲೆಕ್ಕ (1) ಅಕೌಂಟ್ಸ್‌ ಲೋಯರ್‌ 





ಸಹಾಯಕ/ದ್ವಿತೀಯ ದರ್ಜೆ ಉಗ್ರಾಣ ಪಾಲಕ/ (2) ಪಿ.ಡಬ್ಬು.ಡಿ. ಲೋಯರ್‌ 
ಉಗ್ರಾಣ ಸಹಾಯಕ/ಕಂಪ್ಯೂಟರ್‌ ಅಸಿಸ್ಟೆಂಟ್‌ ಭಾಗ-1 ಮತ್ತು ಭಾಗ-2 
ಗ್ರೇಡ್‌-॥1 (3) ಕಮ್ಯುನಿಟಿ ಡೆವಲಪ್‌ಮೆಂಟ್‌ 














ಭಾಗ 1 ಮತ್ತು ಭಾಗ-2 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌.947 ದೇವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 177 SRE 2010, Bangalore, Dated:22" November, 2010 





Whereas certain allegations have been made regarding illegal allotment of sites by Bangalore Development Authority 
(BDA) and denotification of land notified by BDA. Similarly, allegations have been made regarding illegal denotification of land by 
Karnataka Industrial Area Development Board (KIADB), Karnataka Housing Board (KIIB) and Urban Local Bodies (ULBs). 

2. Whereas Government of Karnataka is of the opinion that it is necessary to appoint a Commission of Inquiry for the 
purpose of making inquiry into all these cases of alleged illegalities 

3. Now, therefore, in exercise of powers conferred by Section 3 of the Commission of Inquiry Act, 1952 (Central Act 60 of 
1952), Government of Karnataka hereby appoints a Commission of Inquiry consisting of Hon'ble Mr. Justice B. Padmaraj, former 
Judge of High Court of Karnataka. 

4. The terms of reference of the Commission of Inquiry shall be as follows: 

(1) to enauire into the illegalities in the matter of allotment of G-Category sites by BDA; 


2) to enquire into the illegalities in the matter of denotification of land notified by BDA for acquisition; 


ಜಸು 


3) to enquire into the illegalities in the matter of allotment of industrial sites and industrial areas by the KIADB; 
(4) to enquire into the illegalities in the matter of denotification of land notified by KIADB for acquisition; 
(5) to enquire into the illegalities in the matter of denotification of land notified by the KHB; 
(6) to enquire into the illegalities in the matter of denotification of the land notified for the ULBs under the Land 
Acquisition Act; 
(7) to fix responsibility on the persons responsible for such illegalities mentioned at (1) to (6) above; 
(8) to suggest remedial measures to prevent any illegalities in these matters; 
(9) any other matter relating to the illegalities in land related matters that may be referred by the Government. 
5. The scope of inquiry by this Commission shall cover the period commencing from 01.01.1995 till the date of issue of 
this Notification. 
6. Under Sub Section (1) of Section 5 of the Commission of Inquiry Act, the Government of Karnataka hereby directs that 
the provisions of Sub Section (2), (3) and (5) of the said Section shall apply to the said Commission. 
7. The Commission shall complete the enquiry and give its report within a period of one year. 
8. The Commission shall have its Head Quarters at Bangalore and have sittings at such places as it deems necessary. 
By Order and in the name of the Governor of Karnataka, 
B.G. KRISHNAMURTHY 
PR-948 Additional Secretary to Government, 


Department of Personnel & Administrative Reforms (Service Rules). 


೧೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂ:ನಅಇ 92 ಸಿ.ಎಸ್‌.ಎಸ್‌. 2009, ಬೆಂಗಳೂರು, ದಿನಾಂಕ:26ನೇ ನವೆಂಬರ್‌, 2009 

ಕರ್ನಾಟಕ ಮಾಹಿತಿ ಹಕ್ಕು 2005 (2005ರ ಕೇಂದ್ರೀಯ ಕಾಯ್ದೆ 22) ರ ಪರಿಚ್ಛೇದ 4 ರೊಂದಿಗೆ ಪರಿಚ್ಛೇದ 28 ನ್ನು ಓದಲಾಗುವ 
ಅಧಿಕಾರಗಳನ್ನು ಪರಿಗಣಿಸಿ ರಾಜ್ಯಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ರೂಪಿಸಿರುತ್ತದೆ: 

1. ಶೀರ್ಷಿಕೆ ಮತ್ತು ಆರಂಭ: (1) ಈ ನಿಯಮಗಳನ್ನು ಕರ್ನಾಟಕ ಮಾಹಿತಿ ಹಕ್ಕು (ನಾಗರೀಕ ಸೇವೆಗಳನ್ನು ಒದಗಿಸುವ ಪ್ರಾಧಿಕಾರಗಳಿಂದ 
ಮಾಹಿತಿ ಘೋಷಣೆ) ನಿಯಮಗಳು, 2009. 

(2) ಇದು ಕೂಡಲೇ ಜಾರಿಗೆ ಬರುವುದು 

2. ವ್ಯಾಖ್ಯೆಗಳು: (1) ಈ ನಿಯಮಗಳಲ್ಲಿ, ಅನ್ಯ ಸಂದರ್ಭಗಳ ಉಲ್ಲೇಖ ಇಲ್ಲದಿದ್ದಲ್ಲಿ: 

(ಎ) “ಕಾಯ್ದೆ' ಎ೦ದರೆ ಮಾಹಿತಿ ಹಕ್ಕು ಕಾಯ್ದೆ, 2005 (2005ರ ಕೇಂದ್ರ ಕಾಯ್ದೆ 22) 

(ಬಿ) "ಮಾಹಿತಿ ಪ್ರಕಟಣೆ” ಎಂದರೆ ಯಾದಿಯಲ್ಲಿ ನಮೂದಿತವಾದ ಮಾಹಿತಿಯ ಪ್ರಕಟಣೆ 

(ಸಿ) "ಪ್ರಾಧಿಕಾರಗಳು' ಎಂದರೆ: 

1. ಕರ್ನಾಟಕ ಮಹಾನಗರಪಾಲಿಕೆ ಕಾಯ್ದೆ 1976 (1977 ರ ಕರ್ನಾಟಕ ಕಾಯ್ದೆ 14) ರ ಅನ್ವಯ ರಚಿಸಲ್ಲಟ್ಟಿರುವ ಮಹಾನಗರ ಪಾಲಿಕೆ 
ಅಥವಾ ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 (1964ರ ಕರ್ನಾಟಕ ಕಾಯ್ದೆ 22) ರ ಅನ್ವಯ ರಚಿಸಲ್ಪಟ್ಟಿರುವ ನಗರಸಭೆ ಅಥವಾ ಪಟ್ಟಣ 
ಪುರಸಭೆ ಮತ್ತು ಪಟ್ಟಣ ಪಂಚಾಯ್ತಿ ಮತ್ತು ಭಾರತ ಸಂವಿಧಾನದ ಅನುಚ್ಛೇದ 2430 ರಡಿಯಲ್ಲಿ ರಚಿಸಲ್ಪಟ್ಟಿರುವ ಇತರೇ ಸಂಸ್ಥೆಗಳು 
ಅಥವಾ ಸಮಿತಿಗಳು, ನಾಗರೀಕ ಸೇವೆಗಳನ್ನು ಒದಗಿಸುವ ಇತರೇ ಪ್ರಾಧಿಕಾರಗಳು. 

2. ಭಾರತ ಸಂವಿಧಾನದ 12ನೇ ಅನುಸೂಚಿ, ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ಮತ್ತು ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ 
1976ರ ಪ್ರಕಾರ ನಾಗರೀಕ ಸೇವೆಗಳನ್ನು ನೀಡುತ್ತಿರುವ ಯಾವುದೇ ನಾಮದಿಂದ ಗುರುತಿಸಿಕೊಂಡಿರುವ ಇತರೇ ಪ್ರಾಧಿಕಾರಗಳು, ಸಂಸ್ಥೆಗಳು 
ಮತ್ತು ಸಮಿತಿಗಳು. 

(ಡಿ) "ಅನುಸೂಚಿ' ಎಂದರೆ ಕಾಯ್ದೆಯ ಅನುಸೂಚಿ 

(ಇ) “ಪರಿಚ್ಛೇದ' ಎಂದರೆ ಕಾಯ್ದೆಯ ಪರಿಚ್ಛೇದ 

(2) ಈ ನಿಯಮಗಳಲ್ಲಿ ವ್ಯಾಖ್ಯಸದಿರುವ ಆದರೆ ಕಾಯ್ದೆಯಲ್ಲಿ ವ್ಯಾಖ್ಯಿಸಿರುವ ಪದಗಳು ಕಾಯ್ದೆಯಲ್ಲಿ ನೀಡಿರುವ ವ್ಯಾಖ್ಯೆಯನ್ನು 
ಹೊಂದಿರುತ್ತವೆ. 

3. ಸಾರ್ವಜನಿಕ ಪ್ರಾಧಿಕಾರಗಳಿಂದ ಮಾಹಿತಿ ಪ್ರಕಟಣೆ: (1) ಕಾಯ್ದೆಯ ಅನುಸೂಚಿ ಕಲಂ (2)ರಲ್ಲಿ ನಮೂದಿತವಾಗಿರುವ ಸಾರ್ವಜನಿಕ 
ಪ್ರಾಧಿಕಾರಗಳು ಕಲಂ (3) ರಲ್ಲಿ ನಮೂದಿಸಿದಂತೆ ಮಾಹಿತಿಯನ್ನು, ಕಲಂ (4) ರಲ್ಲಿ ನಮೂದಿಸಿದ ಮಟ್ಟದಲ್ಲಿ, ಮತ್ತು ಕಲಂ (5) ರಲ್ಲಿ 
ನಮೂದಿತವಾಗಿರುವ ಅವಧಿಗಳಲ್ಲಿ ಮಾಹಿತಿಯನ್ನು ಈ ನಿಯಮಗಳು ಜಾರಿಗೆ ಬಂದ ಒಂದು ವರ್ಷ ಅವಧಿಯ ನಂತರ ಪ್ರಕಟಿಸಬೇಕು. 

(ಎ) ಜಿಲ್ಲೆಯಲ್ಲಿ ಪ್ರಸಾರವಿರುವ ಕನಿಷ್ಟ ಒಂದು ವಾರ್ತಾ ಪತ್ರಿಕೆಯಲ್ಲಿ ಕಛೇರಿಯ ವಿಳಾಸ, ಅಂತರ್ಜಾಲ ಮತ್ತು / ಅಥವಾ ಇ-ಮೇಲ್‌ 
ಮತ್ತು ಮಾಹಿತಿ ಲಭ್ಯತೆಯ ಇತರೇ ಸಂಪರ್ಕ ವಿವರಗಳನ್ನು ಒಳಗೊಂಡ ಮಾಹಿತಿ ಸಾರಾಂಶವನ್ನು ಪ್ರಕಟಿಸುವುದು. 

(ಬಿ) ಸ್ಥಳೀಯ ಪ್ರಾಧಿಕಾರದ ಅ೦ತರ್ಜಾಲದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪ್ರಕಟಸುವುದು. 

(ಸಿ) ಪ್ರಾಧಿಕಾರದ ಸೂಚನಾಫಲಕ; 

(ಡಿ) ವಾರ್ಡ್‌ ಕಛೇರಿಗಳಿದ್ದಲ್ಲಿ ಅವುಗಳ ಸೂಚನಾಫಲಕ 

(2) ರಾಜ್ಯ ಸರ್ಕಾರವು ಈ ಕಾಯ್ದೆಯಡಿ ನಿರೂಪಿಸಿದಂತೆ ಅಥವಾ ಕಾಲ ಕಾಲಕ್ಕೆ ಹೊರಡಿಸುವ ಅಧಿಸೂಚನೆಯಂತೆ ಇತರೇ ವಿಧಾನ. 

(3) ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನೇಮಿಸಲ್ಪಟ್ಟ ಪ್ರಾಧಿಕಾರಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಮಾಹಿತಿ ಪ್ರಕಟಣೆಯ 
ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


೧೫೦೫ 





ಅನುಸೂಚಿ-1ಗ 


ಅಧಿಸೂಚನೆ ಸಂಖ್ಯೆ: ಯುಡಿಡಿ 92 ಸಿಎಸ್‌ಎಸ್‌ 2009, ದಿನಾಂಕ: 26-11-2009 ರ ಅನುಬಂಧ 
“ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆ (ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪ್ರಕಟಣೆ ನಿಯಮಗಳು, 2009)” ಅಡಿಯಲ್ಲಿ 
ನಗರಾಭಿವೃದ್ಧಿ ಇಲಾಖೆಯು ಪ್ರಕಟಿಸಬೇಕಾದ ದತ್ತಾಂಶ / ಮಾಹಿತಿ 


























ಕಟ್ಟಡಗಳ ನಿರ್ಮಾಣದ 
ನಿಯಂತ್ರಣ 








ಪೂರ್ಣತೆಯ ವಿವರಗಳನ್ನು 
ಹೊಂದಿರುವ ಪ್ರಮಾಣಪತ್ರ (ಒಟ್ಟು 
ಸ್ವೀಕೃತವಾದ ಅರ್ಜಿಗಳು, ಒಟ್ಟು 
ಮಂಜೂರಾದ ಅನುಮತಿ, ಸ್ಥಳ 
ವಿವರಗಳು) | 





ಒಳಗೊಂಡಂತೆ 
ಕಳೆದ 3 ಆರ್ಥಿಕ 
ವರ್ಷಗಳು 








ಕ್ರ 12ನೇ ಅನುಸೂಚಿಯನ್ವಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ 
ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 
1 ನಗರ ಯೋಜನೆ, ಪಟ್ಟಣ 1. ನಗರ ಯೋಜನಾ 1. ವಲಯ ನಿಬಂಧನೆಗಳು ಪ್ರಸಕ್ತ ನ.ಸ್ಥಸಂ 1. ವಾರ್ಷಿಕ 
ಯೋಜನೆಗಳನ್ನೊಳಗೊಂಡಂತೆ | ಪ್ರಾಧಿಕಾರ ಒಳಗೊಂಡಂತೆ ಯೋಜನಾ ಚಾಲ್ತಿಯಲ್ಲಿರುವ 2. ಬದಲಾವಣೆಗಳಾದ 
ವರದಿಗಳು ಮತ್ತು ನಕ್ಷೆಗಳು ಯೋಜನೆ ಸಂದರ್ಭಗಳಲ್ಲಿ ಪ್ರಕಟಣೆ 

2. ನಗರಾಭಿವೃದ್ಧಿ 2. ಯೋಜನಾ ಜಿಲ್ಲೆಗಳ ನಕ್ಷೆಗಳು | ಪ್ರಸಕ್ತ ನ.ಸ್ಕಸಂ 1. ವಾರ್ಷಿಕ 

ಪ್ರಾಧಿಕಾರ ಚಾಲ್ತಿಯಲ್ಲಿರುವ 2. ಬದಲಾವಣೆಗಳಾದ 

ಯೋಜನೆ ಸಂದರ್ಭಗಳಲ್ಲಿ ಪ್ರಕಟಣೆ 

3. ಪುರಸಭಾ 3. ತತ್ಕಾಲೀನ ಮತ್ತು ಪ್ರಸಕ್ತ ವರ್ಷ ನ.ಸ್ಕಸಂ 1 ಅರ್ಧ ವಾರ್ಷಿಕ 

ಯೋಜನಾ ಪ್ರಾಧಿಕಾರ ಅಂತಿಮವಾಗಿ ಅಂಗೀಕೃತ ಒಳಗೊಂಡಂತೆ 
ಬಡಾವಣೆಗಳ ವಿವರ (ಸರ್ವೆ ಕಳೆದ 3 ಆರ್ಥಿಕ 
ನಂ, ಮಾಲೀಕನ ಹೆಸರು, ವರ್ಷಗಳು 
ನಿವೇಶನದ ಎವರ) 

4. ನ.ಸ್ಕಸಂ 4. ಸಮಗ್ರ ಅಭಿವೃದ್ಧಿ ಪ್ರಸಕ್ತ ಯೋಜನೆ ನ.ಸ್ಕಸಂ 1. ವಾರ್ಷಿಕ 
ಯೋಜನೆಗಳ ವರದಿ ಮತ್ತು 2. ಬದಲಾವಣೆಗಳಾದ 
ನಕ್ಷೆಗಳು ಸಂದರ್ಭಗಳಲ್ಲಿ ಪ್ರಕಟಣೆ 

2 ಭೂ ಉಪಯೋಗ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ |1) ಕಟ್ಟಡ ನಿರ್ಮಾಣ ಹಾಗೂ ಪ್ರಸಕ್ತ ವರ್ಷ ನ.ಸ್ಕಸಂ ವಾರ್ಷಿಕ 






































ವಿಸ್ತೀರ್ಣದಲ್ಲಿ ಪಾದಚಾರಿ 
ಮಾರ್ಗಕ್ಕಾಗಿ ಇರಿಸಿರುವ ಒಟ್ಟು 
ಶೇಕಡ ಮೊತ್ತ 














೧೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 
ಕ್ರ 12ನೇ ಅನುಸೂಚಿಯನ್ಹಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ ಷರಾ 
ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 

2) ಅನುಮೋದನೆಗೊಂಡ ಪ್ರಸಕ್ತ ವರ್ಷ ನ.ಸ್ಥಸಂ ವಾರ್ಷಿಕ 
ಕಾರಾನೆಗಳ ಮತ್ತು ವಾಣಿಜ್ಯ ಒಳಗೊಂಡಂತೆ 
ಸಂಕೀರ್ಣಗಳ ವಿವರ (ಸರ್ವೆ ಕಳೆದ 3 ಆರ್ಥಿಕ 
ನಂ. ವಿಧ, ಮಾಲೀಕನ ಹೆಸರು) ವರ್ಷಗಳು 

ಆರ್ಥಿಕ ಮತ್ತು ಸಾಮಾಜಿಕ ನ.ಸ್ಕಸಂ 1) ಆರ್ಥಿಕ ಮತ್ತು ಸಾಮಾಜಿಕ ಪ್ರಸಕ್ತ ವರ್ಷ ನ.ಸ್ಕಸಂ ವಾರ್ಷಿಕ 

ಅಭಿವೃದ್ಧಿಗಾಗಿ ಯೋಜನೆ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟ.- | ಒಳಗೊಂಡಂತೆ 
ಉದಾ: ಶೇ. 18 ಕಾರ್ಯಕ್ರಮ, ಕಳೆದ 3 ಆರ್ಥಿಕ 
ಆಶ್ರಯ ಮತ್ತು ಸರ್ಕಾರದ ಇತರೇ | ವರ್ಷಗಳು 
ಕಾರ್ಯಕ್ರಮಗಳು 
2) ಈ ಕಾರ್ಯಕ್ರಮಗಳಿಗಾಗಿ 
ಆಯವ್ಯಯದಲ್ಲಿ ಕಾದಿರಿಸಲಾದ 
ಮೊತ್ತದ ವಿವರಗಳು ಹಾಗೂ 
ವೆಚ್ಚಗಳು 
3) ಫಲಾನುಭವಿಗಳ ವಿವರಗಳು 

ರಸ್ತೆಗಳು ಮತ್ತು ಸೇತುವೆಗಳು ನ.ಸ್ಕಸಂ / 1 ರಸ್ತೆಯ ಒಟ್ಟು ಉದ್ದ (ರಸ್ತೆಯ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ / ವಾರ್ಡ್‌ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 

ನಗರಾಭಿವೃದ್ಧಿ ಪ್ರಾಧಿಕಾರ | ವಿಧಗಳು, ಇದರ ಉದ್ದ ಮತ್ತು ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 

ಅಗಲ) 
2) ಪ್ರಸ್ತಾವಿಸಿದ ರಸ್ತೆಯ ಪ್ರಸಕ್ತ ವರ್ಷ ನ.ಸ್ಯಸಂ ವಾರ್ಷಿಕ 
ವಿವರಗಳು ಮತ್ತು ಕಾರ್ಪೆಟಿಂಗ್‌ / 
ಮರು- ಕಾರ್ಪೆಟಂಗ್‌ಗಾಗಿ 
ಕಾರ್ಯಗತಗೊಳಿಸಿರುವ 
ವಿವರಗಳು 
3) ಮುಖ್ಯರಸ್ತೆಯ ಒಟ್ಟು ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 40 ಅಡಿಗಳಿಗಿಂತಲೂ ಅಗಲವಿರುವ 


ರಸ್ತೆಗಳನ್ನು ಮುಖ್ಯರಸ್ತೆಗಳೆಂದು 


ವ್ಯಾಖ್ಯಾನಿಸಲಾಗಿದೆ 








ಭಾಗ - ೪ಎ 


(೮೬ 


24 
೦ 


12ನೇ ಅನುಸೂಚಿಯನ್ಹಯ 
ಕಾರ್ಯಗಳು 


ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ 


ಜವಾಬಾರಿತ ಸಂಸ್ಥೆ 
(a) ಛು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


ಪ್ರಕಟಿಸಬೇಕಾದ ದತ್ತಾಂಶ 


ಮಾಹಿತಿಯನ್ನು 


ಪ್ರಕಟಿತ ಮಟ್ಟ 
(ನ.ಸ್ನ.ಸಂ/ವಾರ್ಡ್‌) 


ಪ್ರಕಟಣೆಯ ಪುನರಾವರ್ತನೆ 


೧೫೦೭ 





ಆ 








ಗೃಹಬಳಕೆ, ಕಾರ್ಲಾನೆ ಹಾಗೂ 


ವಾಣಿಜ್ಯ ಉಪಯೋಗಗಳಿಗೆ 


ನೀರು ಸರಬರಾಜು 





ಜಲ ಮಂಡಳಿ / 


ನ.ಸ್ಥಸಂ 


1 ಒಟ್ಟು ನೀರು ಸರಬರಾಜಿನ 
ಶೇಕಡವಾರು ಪ್ರಮಾಣ 
(ಮೇಲ್ಭಾಗ, ಅಂತರ್ಜಲ ಹಾಗೂ 
ಹೊರಗಿನ ಮೂಲ) 


“ಯ 
ನ.ಸ್ವಸಂ ಮಟ್ಟ 


ಸೇವಾಮಟ್ಟದ ಮಾನದಂಡದ 
ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 





2) ನೀರಿನ ಸಂಪರ್ಕಗಳ ಒಟ್ಟು 
ಸಂಖ್ಯೆ ಮತ್ತು 
ಸೇರ್ಪಡೆಗೊಂಡಿರುವ 
(Coverage) ಶೇಕಡವಾರು 
ಪ್ರಮಾಣ (ಗೃಹಪಯೋಗಿ / 
ಸಾರ್ವಜನಿಕ ನಲ್ಲಿಗಳು / ವಾಣಿಜ್ಯ 
ಮತ್ತು ಕೈಗಾರಿಕಾ ಸಂಪರ್ಕಗಳು) 
ನೀರು ಸರಬರಾಜಿನ ಪ್ರಮಾಣ 


ಸೇವಾಮಟ್ಟದ ಮಾನದಂಡದ 


ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 








3) ನೀರು ಸರಬರಾಜಿನ ದಿನ ಪ್ರಸಕ್ತ ಸ್ಥಿತಿ ನ.ಸ್ಕ್ಥಸಂ ಮಟ್ಟ ಸೇವಾಮಟ್ಟದ ಮಾನದಂಡದ 
ಮತ್ತು ಸಮಯ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
4) ನೀರು ಸರಬರಾಜಿನ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ಮಟ್ಟ ಸೇವಾಮಟ್ಟದ ಮಾನದಂಡದ 


ಗುಣಮಟ್ಟ (ಜಲ ಕಾಯ್ದೆಯ 
ನಿಬಂಧನೆಗಳನ್ವಯ ಮಾದರಿಗಳನ್ನು 
ಪಾಲಿಸುವುದು) 


ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 





5) ನೀರು ಸರಬರಾಜು ಸೇವೆಗಳ 


ಪ್ರಸಕ್ತ ವರ್ಷ 


ಸೇವಾಮಟ್ಟದ ಮಾನದಂಡದ 








ವೆಚ್ಚ ವಸೂಲಿ (ಪತಿ ಕಿ.ಲೀ ನೀರಿಗೆ | ಒಳಗೊಂಡಂತೆ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಉತ್ಪಾದಿಸಲ್ಪಟ್ಟ ವರಮಾನ / ಪ್ರತಿ | ಕಳೆದ 3 ಆರ್ಥಿಕ 

ಕಿ.ಲೀ ನೀರಿಗೆ ಭರಿಸಲಾದ ವೆಚ್ಚ) ವರ್ಷಗಳು 

6) ಜಲ ಶುಲ್ಕ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ಮಟ್ಟ 




















೧೫೦೮ 


(೮೬ 


24 
೦ 


12ನೇ ಅನುಸೂಚಿಯನ್ಹಯ 
ಕಾರ್ಯಗಳು 


ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ 


ಜವಾಬಾರಿತ ಸಂಸ್ಥೆ 
(a) ಛು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


ಪ್ರಕಟಿಸಬೇಕಾದ ದತ್ತಾಂಶ 


ಭಾಗ - ೪ಎ 


ಮಾಹಿತಿಯನ್ನು 
ಪ್ರಕಟಿಸಬೇಕಾದ ಅವಧಿ 


ಪ್ರಕಟಿತ ಮಟ್ಟ 
(ನ.ಸ್ವಸಂ/ವಾರ್ಡ್‌) 


ಪ್ರಕಟಣೆಯ ಪುನರಾವರ್ತನೆ 





ಘನ ತ್ಯಾಜ್ಯ ವಸ್ತುಗಳ ನಿವ 





[on 








ಸಾರ್ವಜನಿಕ ಆರೋಗ್ಯ, 
ನಿರ್ಮಲೀಕರಣ ಮತ್ತು ಘನ 
ತ್ಯಾಜ್ಯ ವಸ್ತುಗಳ ನಿರ್ವಹಣೆ 





ನ.ಸ್ಥಸಂ / ಜಲ 
ಮಂಡಳಿ / 
ನಗರಾಭಿವೃದ್ಧಿ ಪ್ರಾಧಿಕಾರ 




















1 ಬೀದಿಗಳಲ್ಲಿ ಕಸ ಗುಡಿಸುವುದು | ಕಾರ್ಯ ನ.ಸ್ಕಸಂ / ವಾರ್ಡ್‌ ಅರ್ಧ ವಾರ್ಷಿಕ ಬೀದಿ ಕಸ ಗುಡಿಸುವುದು - ರಸ್ತೆ 
(ರಸ್ತೆವಾರು ಗುಡಿಸುವ ಯೋಜನೆಯಲ್ಲಿರುವ ಹಾಗೂ ರಸ್ತೆ ಬದಿಯ ಚರಂಡಿಗಳನ್ನು 
ಕಾರ್ಯಕ್ರಮ ಪಟ್ಟಿ) ೦ತೆ ಪ್ರಸಕ್ತ ಸ್ಥಿತಿ ಒಳಗೊಂಡಿರುತ್ತದೆ 

2) ಘನ ತ್ಯಾಜ್ಯ ವಸ್ತುಗಳ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ನಿರ್ವಹಣೆಯ ಸಾಮಾನ್ಯ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಅಂಕಿಅಂಶಗಳು (ಉತ್ಪಾದನೆಯ 

ಪ್ರಮಾಣ, ದ್ವಿತೀಯ ಸಂಗ್ರಹಣೆಯ 

ಅಂಶಗಳ ವಿವರಗಳು, ಭೂ ಭರ್ತಿ 

ಸ್ಥಳ, ಬಳಕೆದಾರರ ಶುಲ್ತ) 

3) ಮನೆ ಬಾಗಿಲುಗಳಿಂದ ತ್ಕಾಜ್ಯ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ ಅರ್ಧ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಸಂಗಹಣೆಯಲ್ಲಿ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಸೇರ್ಪಡೆಯಾಗಿರುವ ಮನೆಗಳ 

ಶೇಕಡವಾರು ವಿವರ 

4) ತ್ಯಾಜ್ಯ ಬೇರ್ಪಡಿಸುವಿಕೆಯಲ್ಲಿ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ಅರ್ಧ ವಾರ್ಷಿಕ 

ಪಾಲ್ಗೊಂಡಿರುವ ಮನೆಗಳ 

ಶೇಕಡವಾರು ಸಂಖ್ಯೆ 

5) ವೈಜ್ಞಾನಿಕವಾಗಿ ಪರಿಷ್ಠರಿಸಲಾದ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಮತ್ತು ನಿರ್ವಹಿಸಲಾದ ಸ್ಥಳೀಯ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಘನ ತ್ಯಾಜ್ಯ ವಸ್ತುಗಳ ಶೇಕಡವಾರು 

ಪ್ರಮಾಣ 

6) ಘನ ತ್ಯಾಜ್ಯ ವಸ್ತುಗಳ ಪ್ರಸಕ್ತ ವರ್ಷ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 


ನಿರ್ವಹಣಾ ವೆಚ್ಚದ ವಸೂಲಿ (ಪ್ರತಿ 
ಟನ್‌ ಘನ ತ್ಯಾಜ್ಯಗಳಿಂದ 
ಉತ್ಪತ್ತಿಯಾಗುವ ಆದಾಯ / ಪ್ರತಿ 
ಟನ್‌ ಘನ ತ್ಯಾಜ್ಯ ವಸ್ತುಗಳ 
ನಿರ್ವಹಣೆಗಾಗಿ ವೆಚ್ಚ (ರೂ.ಗಳಲ್ಲಿ) 





ಒಳಗೊಂಡಂತೆ 
ಕಳೆದ 3 ಆರ್ಥಿಕ 
ವರ್ಷಗಳು 











ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 








ಭಾಗ - ೪ಎ 


(೮೬ 


24 
೦ 


12ನೇ ಅನುಸೂಚಿಯನ್ಹಯ 
ಕಾರ್ಯಗಳು 


ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ 


ಜವಾಬಾರಿತ ಸಂಸ್ಥೆ 
(a) ಛು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


ಪ್ರಕಟಿಸಬೇಕಾದ ದತ್ತಾಂಶ 


ಮಾಹಿತಿಯನ್ನು 
ಪ್ರಕಟಿಸಬೇಕಾದ ಅವಧಿ 


ಪ್ರಕಟಿತ ಮಟ್ಟ 


(ನ.ಸ್ವಸಂ/ವಾರ್ಡ್‌) 


ಪ್ರಕಟಣೆಯ ಪುನರಾವರ್ತನೆ 


೧೫೦೯ 














ಒಳಚರಂಡಿ ಮತ್ತು ಚರಂಡಿ: 
































7) ಒಳಚರಂಡಿಗಳ ಲಭ್ಯತೆಯ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಶೇಕಡವಾರು ಪ್ರಮಾಣ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
8) ಕೊಳಚೆ ನೀರಿನ ಪರಿಷ್ಕರಣೆಯ | ಪ್ರಸಕ್ತ ಸ್ಥಿತಿ ನ.ಸ್ಕ.ಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಶೇಕಡವಾರು ಪ್ರಮಾಣ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
9) ಪರಿಷ್ಕೃತ ಕೊಳಚೆ ನೀರಿನ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಪುನರ್‌ ಬಳಕೆ ಮತ್ತು ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಪುನರಾವರ್ತನೆಯ ಶೇಕಡವಾರು 
ಪ್ರಮಾಣ 
10) ಒಳಚರಂಡಿ ವ್ಯವಸ್ಥೆಯಲ್ಲಿ ಪ್ರಸಕ್ತ ವರ್ಷ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ವೆಚ್ಚ ವಸೂಲಿ (ಆದಾಯ ಒಳಗೊಂಡಂತೆ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಸಂಗಹಣೆ / ಖರ್ಚು (ರೂ. ಕಳೆದ 3 ಆರ್ಥಿಕ 
ಗಳಲ್ಲಿ) ವರ್ಷಗಳು 

ಮಳೆನೀರಿನ ಚರಂಡಿಗಳು 
11) ಮಳೆನೀರು ಚರಂಡಿಗಳ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಅಂಕಿಅಂಶ (ಸ್ಥಳ, ಉದ್ದ ಮತ್ತು 
ಸ್ವಚ್ಛತಾ ಪುನರಾವರ್ತನೆ) 
12) ರಸ್ತೆ ಉದ್ದಕ್ಕನುಗುಣವಾಗಿ ರಸ್ತೆ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಬದಿಯ ಚರಂಡಿಗಳ ಶೇಕಡವಾರು ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಪ್ರಮಾಣ 
13) ನೀರು ನಿಲ್ಲುವ ಮತ್ತು ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 


ಪ್ರವಹಿಸುವ ಪ್ರಸಂಗಗಳು 
(ಪ್ರಸಂಗಗಳ ವಾರ್ಷಿಕ ಸಂಖ್ಯೆ / 
ಗುರುತಿಸಲಾದ ಜಾಗಗಳ ಒಟ್ಟು 


ಸಂಖ್ಯೆ) 














ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 








೧೫೧೦ 


(೮೬ 


24 
೦ 


12ನೇ ಅನುಸೂಚಿಯನ್ಹಯ 
ಕಾರ್ಯಗಳು 


ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ 


ಜವಾಬಾರಿತ ಸಂಸ್ಥೆ 
(a) ಛು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


ಪ್ರಕಟಿಸಬೇಕಾದ ದತ್ತಾಂಶ 


ಭಾಗ - ೪ಎ 


ಮಾಹಿತಿಯನ್ನು 
ಪ್ರಕಟಿಸಬೇಕಾದ ಅವಧಿ 


ಪ್ರಕಟಿತ ಮಟ್ಟ 
(ನ.ಸ್ವಸಂ/ವಾರ್ಡ್‌) 


ಪ್ರಕಟಣೆಯ ಪುನರಾವರ್ತನೆ 





ಸಾರ್ವಜನಿಕ ಆರೋಗ್ಯ (ಅನ್ವಯವಾದಲ್ಪಿ) 



































14) ಸ್ಥಳೀಯ ಆಸ್ಪತ್ರೆಗಳ ಸಂಖ್ಯೆ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಮತ್ತು ಅವುಗಳ ಸ್ಥಳ ವಿವರಗಳು 
15) ಲಭ್ಯವಿರುವ ಸೌಕರ್ಯಗಳು ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಮತ್ತು ಹೊರರೋಗಿ ವಿಭಾಗದ 
ಸಮಯ 
16) ಪ್ರತಿ ಸಾವಿರ ಜನಸಂಖ್ಯೆಗೆ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಸೊಳ್ಳೆ ಇತರ ಕ್ರಿಮಿಕೀಟಗಳಿಂದ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಹರಡುವ ರೋಗಗಳ ಸಂಖ್ಯೆ 
17) ಪ್ರತಿ ಸಾವಿರ ಜನಸಂಖ್ಯೆಗೆ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ನೀರಿನಿಂದ ಹರಡುವ ರೋಗದ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಪ್ರಕರಣಗಳ ಸಂಖ್ಯೆ 
ವೃಕ್ಷಗಳು (ಅನ್ನಯವಾದಲ್ಲಿ) 
ನಗರ ಅರಣ್ಯ, ಪರಿಸರ ನ.ಸ್ಯಸಂ 1) ಪ್ರಸ್ತುತ ಮರಗಳಲ್ಲಿ ಕಡಿಯಲ್ಪಟ್ಟ | ಪ್ರಸಕ್ತ ಸ್ಥಿತಿ ನ.ಸ್ಯಸಂ ಅರ್ಧ ವಾರ್ಷಿಕ 
ಸಂರಕ್ಷಣೆ ಮತ್ತು ಜೀವ / ಬುಡಮೇಲು ಮಾಡಲ್ಪಟ್ಟ 
ಸಂಕೋಲನೆ ಮರಗಳ ಸಂಖ್ಯೆ 
2) ಕಡಿಯಲ್ಪಟ್ಟ / ಬುಡಮೇಲು ಪ್ರಸಕ್ತ ಸ್ಥಿತಿ ನ.ಸ್ಕಸಂ ಅರ್ಧ ವಾರ್ಷಿಕ 
ಮಾಡಲ್ಲಟ್ಟ ಮರಗಳ 
ಸಂಖ್ಯೆಗನುಗುಣವಾಗಿ ನೆಡಲಾದ 
ಸಸಿಗಳ ಸಂಖ್ಯೆ 
ಜಲಮೂಲಗಳು (ಅನ್ನಯವಾದಲ್ಲಿ) 
3) ಜಲಮೂಲಗಳ ಪ್ರಸ್ತುತ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 








ಸಂಖ್ಯೆ, ಪುನರುಜ್ಜೀವನಕ್ಕೆ ಬಂದ 
ಪ್ರಸ್ತಾಪಗಳು, ಆಯವ್ಯಯ ಮತ್ತು 
ವೆಚ್ಚ 


ಫೆ 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


೧೫೧೧ 


























ಮೂಲಭೂತ ಸೌಕರ್ಯಗಳ 
ಪ್ರಸ್ತುತ ಸ್ಥಿತಿ 

(ಎ) ನೀರು ಸರಬರಾಜು ಮತ್ತು 
ನಿರ್ಮಲೀಕರಣ - 
ಸೇರ್ಪಡೆಯಾದ 
ಸಂಖ್ಯೆ(ಶೇಕಡವಾರು ಸೇರ್ಪಡೆ) 
(ಬಿ) ರಸ್ತೆ ಮತ್ತು ಚರಂಡಿಗಳ 
ವಿಸ್ತಾರ (ನೆಲಗಟ್ಟು ಮಾಡಲ್ಪಟ್ಟ / 
ಮಾಡಲ್ಲಡದ) 

(ಸಿ) ಶೇಕಡವಾರು ಮನೆಗಳ 
ಸಂಖ್ಯೆ (ಪಕ್ಕಾ ಮತ್ತು ಕಚ್ಚಾ 


ಮನೆಗಳು) 








2 





ಕ್ರ 12ನೇ ಅನುಸೂಚಿಯನ್ವಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ 
ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 
9 ಕೊಳಚೆ ಪ್ರದೇಶಗಳ ಸುಧಾರಣೆ ನ.ಸ್ಕಸಂ / 1 ಘೋಷಿತ ಮತ್ತು ಅಘೋಷಿತ ಪ್ರಸಕ್ತ ಸ್ಥಿತಿ ನ.ಸ್ಕಸಂ / ವಾರ್ಡ್‌ ಅರ್ಧ ವಾರ್ಷಿಕ 
ಮತ್ತು ಉನ್ನತೀಕರಣ ನಗರಾಭಿವೃದ್ಧಿ ಪ್ರಾಧಿಕಾರ | ಕೊಳಚೆ ಪ್ರದೇಶಗಳ ವಿವರ 
(ಸಂಖ್ಯೆ ಸ್ಥಳ, ಕುಟುಂಬಗಳ 
ಸಂಖ್ಯೆ, ಜನಸಂಖ್ಯೆ, ಪ್ರದೇಶ) 
2) ಕೊಳಚೆ ಪ್ರದೇಶಗಳ ಪ್ರಸಕ್ತ ವರ್ಷ ನ.ಸ್ಕಸಂ / ವಾರ್ಡ್‌ ಅರ್ಧ ವಾರ್ಷಿಕ 
ಸುಧಾರಣಾ ಕಾರ್ಯಕ್ರಮಗಳ ಒಳಗೊಂಡಂತೆ 
ವಿವರ (ಕಾರ್ಯಕ್ರಮಗಳು, ಕಳೆದ 3 ಆರ್ಥಿಕ 
ಪ್ರಯೋಜನ ಪಡೆದ ಕೊಳಚೆ ವರ್ಷಗಳು 
ಪ್ರದೇಶಗಳು, ಆಯವ್ಯಯ ಮತ್ತು 
ಮೆಚ 
3) ಪ್ರತಿ ಕಾರ್ಯಕ್ರಮದಡಿಯಲ್ಲಿ ಪ್ರಸಕ್ತ ಸ್ಥಿತಿ ನ.ಸ್ಕಸಂ / ವಾರ್ಡ್‌ ಅರ್ಧ ವಾರ್ಷಿಕ 
ಫಲಾನುಭವಿಗಳ ಪಟ್ಟಿ 
4) ಕೊಳಚೆ ಪ್ರದೇಶಗಳಲ್ಲಿ ಪ್ರಸಕ್ತ ಸ್ಥಿತಿ ನ.ಸ್ಪಸಂ / ವಾರ್ಡ್‌ ಅರ್ಧ ವಾರ್ಷಿಕ 
































೧೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 
ಕ್ರ 12ನೇ ಅನುಸೂಚಿಯನ್ಹಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ ಷರಾ 
ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 
10 | ನಗರ ಬಡತನ ನಿರ್ಮೂಲನೆ ನ.ಸ್ಥ.ಸಂ/ನ.ನಿ/ನ.ಪ್ರಾ 1) ನಗರ ಬಡತನ ನಿರ್ಮೂಲನಾ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಕಾರ್ಯಕ್ರಮಗಳ ವಿವರ (ಉದಾ: 
ಎಸ್‌.ಜೆ.ಎಸ್‌.ಆರ್‌.ವೈ 
ಸೌಕರ್ಯಗಳು) (ಸಂಖ್ಯೆ, ಹಣ 
ಲಭ್ಯತೆ ಮತ್ತು ವೆಚ್ಚ) 
ಆಟದ ಮೈದಾನ / ಉದ್ಯಾನವನಗಳು / ಉಪ ವನಗಳು 
11 | ನಾಗರೀಕ ಸೌಕರ್ಯಗಳು ನ.ಸ್ಥಸಂ/ನ.ಪ್ರಾ 1 ಒಟ್ಟು ನಗರ ಸ್ಥಳೀಯ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಮತ್ತು ಸೌಲಭ್ಯಗಳು - ಆಟದ ಸಂಸ್ಥೆಯ ಪ್ರದೇಶದಲ್ಲಿ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಮೈದಾನ / ಉದ್ಯಾನವನಗಳು ಉದ್ಯಾನವನ ಮತ್ತು ಉಪವನಗಳ 
/ ಉಪ ವನಗಳು ಶೇಕಡವಾರು ವಿಸ್ಕೀರ್ಣ 
2) ಅಭಿವೃದ್ಧಿಗೊಳಿಸಲ್ಪಟ್ಟ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಉದ್ಯಾನವನ ಮತ್ತು ಉಪವನಗಳ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಶೇಕಡವಾರು ಸಂಖ್ಯೆ 
3) ಅಭಿವೃದ್ಧಿಗೊಳಿಸುವ ಸಂಸ್ಥೆಯ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ಸಂಖ್ಯೆ, ಸ್ಥಳ, ಪ್ರದೇಶ, ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಸೌಕರ್ಯಗಳು ಮತ್ತು ವಿವರಗಳು 
12 | ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ನ.ಸ್ಥಸಂ 1) ಸಮುದಾಯ ಭವನಗಳು, ಪ್ರಸಕ್ತ ಸ್ಥಿತಿ ನ.ಸ್ಥಸಂ ವಾರ್ಷಿಕ 
ಲಲಿತ ಕಲಾ ಕ್ಷೇತ್ರಗಳ ಸಾಂಸ್ಕೃತಿಕ ಕೇಂದ್ರಗಳು, ಕಲ್ಯಾಣ 
ಅಭಿವೃದ್ಧಿ ಮಂಟಪಗಳು ಮತ್ತು ಪುರಸಭಾ 
ಶಿಕ್ಷಣ ಕೇಂದ್ರಗಳ ವಿವರ 
2) ಜಾಹೀರಾತು ಫಲಕಗಳು, ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 














ದರಗಳು, ಆದಾಯ ಉತ್ಪಾದನೆಯ 
ಏವರಗಳು 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ 


೧೫೧೩ 






































ಸೇವಾ ಪಟ್ಟ 











ಕ್ರ 12ನೇ ಅನುಸೂಚಿಯನ್ವಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ 
ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 
13 | ಸ್ಮಶಾನಗಳು ಮತ್ತು ನ.ಸ್ಕಸಂ 1) ರುದ್ರಭೂಮಿಗಳು ಮತ್ತು ದಹನ | ಪ್ರಸಕ್ತ ಸ್ಥಿತಿ ನ.ಸ್ಕ.ಸಂ ವಾರ್ಷಿಕ 
ರುದ್ರಭೂಮಿಗಳು, ದಹನ ಭೂಮಿ ಸೌಕರ್ಯಗಳ ಲಭ್ಯತೆಯ 
ಭೂಮಿಗಳು ಮತ್ತು ವಿದ್ಯುತ್‌ ಸಂಖ್ಯೆ, ವಿಧ ಮತ್ತು ಸ್ಥಳ, 
ದಹನ ವಿಧಿಸಲ್ಪಟ್ಟ ಶುಲ್ಕ (ಇದ್ದಲ್ಲಿ) 
2) ಶವ ಸಾಗಣಾ ವಾಹನಗಳ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ವಿವರ (ಸಂಖ್ಯೆ ಮತ್ತು ಸಂಪರ್ಕ 
ವಿವರಗಳು) 
14 | ಜಾನುವಾರು ದೊಡ್ಡಿಗಳು, ನ.ಸ್ಕಸಂ 1) ಲಸಿಕೆ ನೀಡಲ್ಪಟ್ಟ ಅಲೆಮಾರಿ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಪ್ರಾಣಿಹಿಂಸೆ ನಿವಾರಣೆ ದನಗಳ ಸಂಖ್ಯೆ 
2) "ಕಾಂಜಿ ಮನೆ'ಗಳ ಪಟ್ಟಿ ಪ್ರಸಕ್ತ ಸ್ಥಿತಿ ನ.ಸ್ಥಸಂ ವಾರ್ಷಿಕ 
(ಅಲೆಮಾರಿ ದನಗಳ ಪಾಲನಾ 
ಕೇಂದಗಳು) 
15 | ಮಹತ್ವ ಅಂಕಿ-ಅಂಶಗಳು, ನ.ಸ್ಕಸಂ 1 ನಗರಕ್ಕೆ ಸಂಬಂಧಿಸಿದ ಪ್ರಸಕ್ತ ಸ್ಥಿತಿ ಮತ್ತು ನ.ಸ್ಕಸಂ ವಾರ್ಷಿಕ 
ಜನನ ಮತ್ತು ಸಾಮಾನ್ಯ ಮಾಹಿತಿ (ಜನಸಂಖ್ಯೆ ಇತ್ತೀಚಿನ ಜನಗಣತಿ 
ಮರಣಗಳನ್ನೊಳಗೊಂಡಂತೆ ವಿಸ್ತೀರ್ಣ ಕುಟುಂಬಗಳು ಇತ್ಯಾದಿ) | ವಿವರಗಳು 
2) ನಾಗರೀಕ ಸೇವಾ ಕೇ೦ದ್ರಗಳ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಸ್ಥಳವಿವರಗಳನ್ನೊಳಗೊ೦ಡ ಪಟ್ಟಿ 
3) ಜನನ ಮತ್ತು ಮರಣಗಳ ಪ್ರಸಕ್ತ ಸ್ಥಿತಿ ನ.ಸ್ಥಸಂ ಅರ್ಥ ವಾರ್ಷಿಕ 
ನೊಂದಣಿ ಮತ್ತು ಜನನ ಮತ್ತು 
ಮರಣಗಳ ಪ್ರಮಾಣ 
4) ಪ್ರಕಟಿಸಬೇಕಾದ ನಾಗರೀಕ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 





























೧೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೧೦ ಭಾಗ - ೪ಎ 

ಕ್ರ 12ನೇ ಅನುಸೂಚಿಯನ್ವಯ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರಕಟಿಸಬೇಕಾದ ದತ್ತಾಂಶ ಮಾಹಿತಿಯನ್ನು ಪ್ರಕಟಿತ ಮಟ್ಟ ಪ್ರಕಟಣೆಯ ಪುನರಾವರ್ತನೆ ಷರಾ 

ಸಂ. ಕಾರ್ಯಗಳು ಜವಾಬ್ದಾರಿತ ಸಂಸ್ಥೆ ಪ್ರಕಟಿಸಬೇಕಾದ ಅವಧಿ | (ನ.ಸ್ವಸಂ/ವಾರ್ಡ್‌) 

16 | ಬೀದಿ ದೀಪಗಳು, ವಾಹನ ನ.ಸ್ಕಸಂ 1 ಬೀದಿ ದೀಪಗಳ ಸಂಖ್ಯೆ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
ನಿಲುಗಡೆಗಳು, ಬಸ್ಸು ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಗರ ತುತ್ತು 2) ಬೀದಿ ದೀಪಗಳ ಸಂಖ್ಯೆ / ಪ್ರಸಕ್ತ ಸ್ಥಿತಿ ನ.ಸ್ವ.ಸಂ ವಾರ್ಷಿಕ ಸೇವಾಮಟ್ಟದ ಮಾನದಂಡದ 
AHA ರಸ್ತೆಯ ವಿಸ್ತೀರ್ಣ (ಕಿ.ಮೀ ಕೈಪಿಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ 
ಸಾರ್ವಜನಿಕ ಸೌಲಭಗಳು 

9 3) ಬೀದಿ ದೀಪಗಳ ಮೇಲ್ವಿಚಾರಣೆ | ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 

ಮಾಡುವ ಸಂಸ್ಥೆಯ ವಿವರಗಳು 
(ಹೆಸರು ಮತ್ತು ಸಂಪರ್ಕ ವಿವರ) 
4) ವಾಹನ ನಿಲುಗಡೆ ಸಾಮರ್ಥ್ಯ | ಪ್ರಸಕ್ತ ಸ್ಥಿತಿ ನ.ಸ್ಥಸಂ ವಾರ್ಷಿಕ 
ಮತ್ತು ಶುಲ್ಕ 
ವಿವರಗಳನ್ನೊಳಗೊಂಡ ಸ್ಥಳಗಳ 
ಪಟ್ಟಿ 
5) ಬಸ್‌ ನಿಲುಗಡೆ ಸಾರ್ವಜನಿಕ ಪ್ರಸಕ್ತ ಸ್ಥಿತಿ ನ.ಸ್ಕಸಂ ವಾರ್ಷಿಕ 
ಶೌಚಾಲಯಗಳ ಸಂಖ್ಯೆ ಮತ್ತು 
ಸ್ಥಳೆ ಹಾಗೂ ಶುಲ್ಕ 

17 | ಕಸಾಯಿ ಖಾನೆಗಳು ಮತ್ತು ನ.ಸ್ಥಸಂ 1) ಕಸಾಯಿ ಖಾನೆಗಳು / ಪ್ರಸಕ್ತ ಸ್ಥಿತಿ ನ.ಸ್ಥಸಂ ವಾರ್ಷಿಕ 


ಚರ್ಮಕಾರಗಳ ನಿಯಂತ್ರಣ 














ಚರ್ಮಕಾರಗಳ ಸಂಖ್ಯೆ, ಸ್ಥಳ 
ಮತ್ತು ಸಾಮರ್ಥ್ಯ ಹಾಗೂ 
ಸೌಕರ್ಯಗಳು 

















ಪಿ.ಆರ್‌.956 


ಎಸ್‌. ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ. 





